ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 26-03-2021 ಪ್ರಶ್ನೆ ಸಂಖ್ಯೆ: 1966(2062) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು 


ಷಯ : ್ಹ್ಥAREGA ಯೋಜನೆಯಡಿ ಕೃಷಿ ಹೊಂಡಾ ಕುರಿತು 


(ಅ) ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, ಕುದೂರು ಹೋಬಳಿ, ಬಿಸ್ಕೂರು ಗ್ರಾಮ 
ಪಂಜಾಯಿತಿ ವ್ಯಾಪ್ತಿಗೆ ಬರುವ ಬಿಸ್ಕೂರು, ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು, 
ಕುದೂರು ಹೋಬಳಿ, ಬಿಸ್ಕೂರು ಗ್ರಾಮ ಪಂಚಾಯಿತಿ ಬಿಸ್ಕೂರು ವಾರ್ಡ್‌ಗೆ 2018-19, 2019- 
20 ಹಾಗೂ 2020-21ನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಿರುವ ಕೃಷಿ 
ಹೊಂಡಾಗಳ ಸಂಖ್ಯೆ ಎಷ್ಟು; ಅದಕ್ಕಾಗಿ ಖರ್ಚಾಗಿರುವ ಅನುದಾನವೆಷ್ಟು; 


(ಆ) ಕೃಷಿ ಹೊಂಡಗಳ ನಿರ್ಮಾಣಕ್ಕಾಗಿ ಗೋಮಾಳ ಭೂಮಿಯನ್ನು ಬಳಸಿಕೊಂಡಿದ್ದರೂ 
ಸಹ ಅನುದಾನ ಬಿಡುಗಡೆ ಮಾಡಲಾಗಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; ಸದರಿ 
ಅಕ್ರಮ ತಡೆಯಲು ಕೈಗೊಂಡ ಕ್ರಮಗಳೇನು; ದಾಖಲಾತಿಗಳನ್ನು ಒದಗಿಸುವುದು; 


(ಇ) ಸದರಿ ಬಿಸ್ಕೂರು ವಾರ್ಡ್‌ ವ್ಯಾಪ್ತಿಯಲ್ಲಿ ಕೃಷಿ ಹೊಂಡಾಗಳಿಗೆ ಸಂಪೂರ್ಣ ಮೊತ್ತ 
ಬಿಡುಗಡೆಯಾದವರ ವಿವರ ಒದಗಿಸುವುದು; 


(ಈ) ಕೃಷಿ ಹೊಂಡಗಳ ಕಾಮಗಾರಿ ಸಂಪೂರ್ಣಗೊಳ್ಳದಿದ್ದರೂ ಸಹ ಹಣ ಬಿಡುಗಡೆ ಮಾತ್ರ 
ಪೂರ್ಣ ಮಟ್ಟಿದಲ್ಲಿ ಅಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? (ಗ್ರಾಮವಾರು ವಿವರ 
ನೀಡುವುದು) 


